ಡಾ| ಎಸ್‌. ರಾಜಶೇಖರ 
ಹಂಪೆಯ ವಿರೂಪಾಕ್ಷ ದೇವಾಲಯ ಸಮೂಹ : ಕಾಲಾನುಕ್ರಮದ 
ಅಧ್ಯಯನ 

ಸುಮಾರು ೭ನೇ ಶತಮಾನದಿಂದ ಇಂದಿನವರೆಗಿನ ಅತ್ಯುತ್ಕೃಷ್ಟ ಎಷ್ಟ ರಚನಾಕೃ ತಿ ಎನಿಸಿದರೂ ಸಾಳುವ ಮತ್ತು. 


ಹಂಪೆಯ ಚರಿತ್ರೆಯನ್ನು ಎತ್ತಿ ಹಿಡಿಯುವಲ್ಲಿ ಹಂಪೆಯ 
ವಿರೂಪಾಕ್ಷ ದೇವಾಲಯವೂ ಒಂದು ಪ್ರಮುಖ ರಚನೆ 
ಯಾಗಿದೆ. ವಿಠ್ಠಲ, ಹಜಾರರಾಮ 'ಮತ್ತು ಅಚ್ಯುತ 
ರಾಯ ದೇವಾಲಯಗಳು ವಾಸ್ತುಶಿಲ್ಪದ ದೃಷ್ಟಿಯಿಂದ 
ಪ್ರಸಿದ್ಧವಾಗಿದ್ದರೂ ಈಗ ಅವು ಹಾಳಾಗಿವೆ. ವಿರೂ 
ಪಾಕ್ಷ ದೇವಾಲಯ ಸತ ಮೊದಲಿಗೆ ಒಂದು 
ಸಣ್ಣ ದೇವಾಲಯವಾಗಿದ್ದು, ಕಾಲಕ್ರಮೇಣ ಪುನರ್ನಿ 
ರ್ಮಾಣ, ಬದಲಾವಣೆ, fe ಹೊಸ 
ಭಾಗಗಳ ಸೇರ್ಪಡೆಯಿಂದಾಗಿ, ಒಂದು ದೊಡ್ಡ ಸಮೂಹ 
ವಾಗಿ ಸೃಷ್ಟಿ ಗೊಂಡಿತು. ವಿರೂಪಾಕ್ಷ ದೇವಾಲಯ 
ಮತ್ತು ಅದರ ಸಮೂಹದ ಸುತ್ತಮುತ್ತಲಿನ ಪ್ರದೇಶವು 
ಒಂದು ಸಾಮಾಜಿಕ ಕೇಂದ್ರವಾಯಿತಲ್ಪದೆ, ಶಾಸನಗಳಲ್ಲಿ 

೦ಪೆಯನ್ನು ವಿಜಯವಿರೂಪಾಕ್ಷಪ್ರರ ಎಂದೇ ಕರೆಯ 
ಲಾಯಿತು. 


ಸಂಗಮ ಸಹೋದರರಿಂದ ವಿಜಯನಗರ 
ಸಾಮ್ರಾಜ್ಯವು ಪ್ರಾರಂಭವಾದಾಗ, ವಿರೂಪಾಕ್ಷ ದೇವಾ 
ಲಯವು ಅದರ ರಾಜಕೀಯ-ಶಕ್ತಿಯ ಪ್ರಧಾನ ಕೇಂದ್ರ 
ವಾಯಿತು. ಅವರು ಶೈವರಾಗಿದ್ದುದರಿಂದ, ಏರೂ 
ಪಾಕ್ಷ ದೇವರನ್ನು ತಮ್ಮ ಮನೆತನದ ದೇವತೆಯೆಂದು 
ಪರಿಗಣಿಸಿ, ತಮ್ಮ "ಒಪ್ಪ'ವನ್ನು ಹಾಕುವಾಗ `ಶ್ರೀ 


ವಿರೂಪಾಕ್ಷ'ನೆಂಬ "ಹೆಸರನ್ನೇ ಅನುಸರಿಸಿದರು. ವಿಠ್ಠಲ 
ದೇವಾಲಯವು ವಾಸ್ತುಶಿಲ್ಪ ದೃಷ್ಟಿಯಿಂದ ಒಂದು 


"ಕ್ರಿಶ 


` ದೇವಾಲಯದ 


ತುಳುವರ ಕಾಲದಲ್ಲೂ ಜನಸಮುದಾಯದಲ್ಲಿ ಈ ದೇವಾ 
ಲಯದ ಬಗ್ಗೆ ಪವಿತ್ರ ಭಾವನೆ ಮುಂದುವರಿದಿತ್ತು. 
ಕ್ರಿ.ಶ. ೧೫೬೫ರ ಯುದ್ಧಾನಂತರ ರಾಜಧಾನಿಯು 
ವಿನಾಶಗೊಳಿಸಲ್ಪಟ್ಟಾಗ, ವಿರೂಪಾಕ್ಷ ದೇವಾಲಯವು 
ಇತರೆ ಶೈವ ದೇವಾಲಯಗಳೊಂದಿಗೆ ಉಳಿದುಕೊಂಡು 
ಬಂದು, ಬಹುಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸಿತು. 
ಮೊದಲೇ ಹೇಳಿರುವಂತೆ, ವಿರೂಪಾಕ್ಷ ದೇವಾ 
ಲಯ ಸಮೂಹವು ಅನೇಕ ಶತಮಾನಗಳಲ್ಲಿ ಹೊಸ 
ಹೊಸ ಭಾಗಗಳ ಸೇರ್ಪಡೆಯೊಂದಿಗೆ ಹೆಚ್ಚು ವಿಸ್ತರಿಸ 
ಲ್ಪಟ್ಟಿತು. ಆದ್ದರಿಂದ ಈ ಸಮೂಹದ ಬೇರೆ ಬೇರೆ 
ಭಾಗಗಳು ಚರಿತ್ರೆಯ ಬೇರೆ ಬೇರೆ ಕಾಲಾವಧಿಗಳಿಗೆ 
ಸೇರುತ್ತವೆ. ಈ ದೇವಾಲಯದಲ್ಲಿ ಗರ್ಭಗೃಹ, ಸುಕ 
ನಾಸಿ, ನವರಂಗ ಮತ್ತು ಮುಖಮಂಟಪಗಳಿವೆ. ಪ್ರಧಾನ 
ಸುತ್ತಲೂ ಕಂಬದಿಂದ ಕೂಡಿದ ಸುತು 
ಮಂಟಪ, ಭುವನೇಶ್ವರಿ ಮುಂತಾದ ಸಣ್ಣ ಸಣ್ಣ ದೇವಾ 
ಲಯಗಳೂ ಕಂಬಸಾಲುಗಳಿರುವ ತೆರೆದ ಮಂಟಪ, 
ಮಹಾದ್ವಾರ-ಗೋಪುರಗಳಿರುವ ಪ್ರಾಕಾರಗಳೂ ಇವೆ. 
ಉತ್ತ ರದಕಡೆ ಕನಿಗಿರಿ ಗೋಪುರದಿಂದ ಹೊರಗೆ ಮನ್ಮಥ 
ಕುಂಡದ ದಡದಲ್ಲಿ ಕೆಲವು ಗುಡಿಗಳಿವೆ. ಇವು ಮೊದಲಿಗೆ. 
ಈ ಮುಖ್ಯ ದೇವಾಲಯ ಸಮೂಹಕ್ಕೇ ಸೇರಿದುವು. 


ಈ ಲೇಖನದಲ್ಲಿ, ಈ ಸಮೂಹದ ವಿವಿಧ ಭಾಗ 
ಗಳನ್ನು ರಚಿಸಿರಬಹುದಾದ ಕಾಲವನ್ನು ನಿರ್ಣಯಿಸುವ 


ಯತ್ನವನ್ನು ಮಾಡಲಾಗಿದೆ. ಪಾಕ್ಷ ದೇವಾಲಯ 

ವಾಸ್ತುಶಿಲ್ಪ ಲಕ್ಷಣಗಳನ್ನು ಗಮನಿಸಿ 
ದರೆ, ಮೇಲಿಂದ ಮೇಲೆ ಜೀರ್ಣೋದ್ಧಾರವಾಗಿರುವು 
ದನ್ನೂ ಹೊಸದಾಗಿ ಸೇರಿಸಲ್ಪ ಡುವ ಭಾಗಗಳಿಗೆ ಸ್ಥಳಾ 
ವಕಾಶವಾಗಲಿಲ್ಲವೆಂದು ಮೂಲರಚನೆಯ ರುನ್ನು “ಕ 
ವೊಮ್ಮೆ ನಾಶಮಾಡಿರುವುದನ್ನೂ ಕಾಣಬಹುದಾಗಿದೆ. 
ಈ ಸಮೂಹದ ರಚನೆಯಲ್ಲಿ ಕನಿಷ್ಠ ಮೂರು ಹಂತ 


ಗಳನ್ನಾದರೂ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. 
೧. ಮೊದಲಿಗೆ, ಚಿಕ್ಕದಾಗಿ ರಚಿಸಲ್ಪ ಟ್ವಿದ್ದ 
ಪ್ರಧಾನ ದೇವಾಲಯ ಮತ್ತು ಮನ್ಮಥಕುಂಡದ ದಡದಲ್ಲಿ 


ರುವ ಕೆಂಪುಮರಳುಗಲ್ಲಿನ ಎರಡು ದೇವಾಲಯಗಳು 
ಇದ್ದ ವು. ಈ ಮೂರು ರಚನೆಗಳೂ ೭ನೇ ಶತಮಾನದ 
ಕೊನೆಯಲ್ಲಿ ಇದ್ದವೆಂದು ಸ್ಪಷ್ಟವಾಗಿ ಹೇಳಬಹುದು. 
ಚಾಲುಕ್ಕ ದೊರೆ ವಿನಯಾದಿತ್ಯನು ಪಂಪಾತೀರ್ಥಕ್ಕೆ 
ಭೇಟಿಕೊಟ್ಟಿದ್ದ ನೆಂಬುದನ್ನು ಇಲ್ಲಿ EE ಇದ 
ರಿಂದ "ಪಂಪಾಪತಿ ದೇವಾಲಯ” ವೆಂದು ಸ್ಥ ಸ್ಲಳೀಯವಾಗಿ 
ಕರೆಯಲ್ಪಟ್ಟರುವ ವಿರೂಪಾಕ್ಷ ದೇವಾಲಯವು ಆ 
ಕಾಲಕ್ಕೆ 'ಅಸತ್ವದಲ್ಲಿತ್ತೆ ೦ದು ಊಹಿಸಬಹುದಾಗಿದೆ. 


೨. . ಮನ್ಮಥಕುಂಡದ ತೀರದಲ್ಲಿರುವ ಕೆಂಪು 
ಮರಳುಗಲ್ಲಿನ ದೇವಾಲಯಗಳ ಅಕ್ಕಪಕ್ಕಗಳಲ್ಲಿ ರಚಿಸ 
ಗುಡಿಗಳ ಸಾಲು ಎರಡನೇ 

ಶ್ವ ಲ್ಯಾಣಿ ಚಾಲುಕ್ಕರ ಕಾಲದ 
ಲಕ್ಷಣಗಳನ್ನು ಸ್ಪಷ್ಟವಾಗಿ ಹೊಂದಿರುವ ಕ ಈ ಹಯ 
ಗಳನ್ನು ೧೨, ೧೩ ಮತ್ತು ೧೪ನೇ ಶತಮಾನಗಳ ಆರಂಭ 
ದಲ್ಲಿ ಕಟ್ಟಲಾಗಿದೆ. ೧೩ ಮತ್ತು ೧೪ನೇ ಶತಮಾನ 
ಗಳಲ್ಲಿ ವಿರೂಪಾಕ್ಷ ದೇವಾಲಯವು ಹಂಪೆಯ ಜನಜೀವ 
ನದ ಎಲ್ಲ ಚಟುವಟಿಕೆಗಳ ಕೇಂದ್ರವಾಯಿತು. ಇಲ್ಲಿಯೇ 
ಒಂದು ಮಾತನ್ನು ಹೇಳುವುದು ಆಪ್ರಸ್ತುತವಾಗ 
ಲಾರದು. ಏನೆಂದರೆ, ಮೂರನೇ ಬಲ್ಲಾಳನು ವಿ ವಿರೂಪಾಕ್ಷ 
ಬಲ್ಲಾಳನಿಗೆ ಯುವರಾಜ ಪಟ್ಟಾ ಭಿಷೇಕವನ್ನು ಮಾಡಿದ್ದು 


| 
೪ 


ಹಂಪೆಯಲ್ಲೇ. ಈ ಪಟ್ಟಾಭಿಷೇಕ ಮಹೋತ್ಸವವು 
ವಿರೂಪಾಕ್ಷ ವೇವಸಲಯನಲ್ಲಿ ನಡೆದಿರುವ ಸಾಧ್ಯತೆ 
ಇದೆ. 


೩. ಮೂರನೇ ಹಂತದಲ್ಲಿ ಪ್ರಧಾನ ದೇವಾ 
ಲಯದ ಪುನರ್ರಚನೆ, ಸುತ್ತುಮಂಟಪ, ತೆರೆದ ಕಂಬಸಾಲು 


ಮಂಟಪಗಳು, ಗೋಪುರ ಮತ್ತಿತರ ವಾಸ್ತುಭಾಗಗಳ 
ರಚನೆಯಾಗಿದೆ. ಈಗಿರುವ ಗರ್ಭಗೃಹ, ಸುಕನಾಸಿ 
ಮತ್ತು ನವರಂಗಗಳನ್ನು ಸಂಗಮ ವಂಶಜರ ಆರಂಭದ 


ಕಾಲದಲ್ಲಿ ಪುನರ್ರೃಚಿಸಲಾಗಿದೆ. _ ಹೊರಗೋಡೆಯಲ್ಲಿ 
ಕುಡ್ಕಸ್ತಂಭ ಮತ್ತು ಕುಂಭಪಂಜರಗಳು ಇದನ್ನು 
ಸೂಚಿಸುತ್ತವೆ ವೆ. ಕ್ರಿ.ಶ. ೧೫೧೦ರಲ್ಲಿ ಕೃಷ್ಣದೇವರಾಯನು 


ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಈ ದೇವಾಲಯದ 
ಮುಖಮಂಟಪವನ್ನು (ಶಾಸನದಲ್ಲಿ ಇದನ್ನು "ರಂಗ 
ಮಂಟಪ' ಎನ್ನ ಲಾಗಿದೆ) ಕಟ್ಟಿಸಿದನು. ಅಲ್ಲದೆ, ಸಂಗಮ 
ರಿಂದ ರಚಿಸಲ್ಪಟ್ಟ ಗೋಪುರವ ವನ್ನು ಜೀರ್ಣೋದ್ಧಾ ರೆ 
ಮಾಡಿದನು. ಇದೇ ಕಾಲದಲ್ಲಿ ವಿಶಾಲ ಪ್ರಾಕಾರದೊಳ 
ಗಿದ್ದ ರಂಗಮಂಟಪದ ಮುಂಭಾಗದಲ್ಲಿ ಚಿಕ್ಕೆ ಗೋಪುರ 
ವನ್ನೂ ಕಟ್ಟಿಸಿದನು. ಇದನ್ನು ಕೆಲವೊಮ್ಮೆ "ರಾಯ 
ಗೋಪುರ'ವೆಂದು ಕರೆಯುವುದುಂಟು. ಧಾನ 
ಗೋಪುರವನ್ನು ಎರಡನೇ ದೇವರಾಯನ ಅಧಿಕಾರಿ 
ಯಾದ ಪೋಲುಗಂಟಿ ತಿಪ್ಪನು ಕಟ್ಟಿಸಿದನು. ಗೆ 
ಮಂಟಪದ ಒಳೇ ಛಾವಣಿಯ. ಕೆಳಗೆ ನಾಲ್ಕೂ ದಿಕ್ಕಿ ನಲ್ಲಿ ಕ 
ರುವ ಗಾರೆಯ ವಿಗ್ರಹಗಳು ಕೃಷ್ಣ ಚೇಪರುಯನ ತೇಜ 
ರದ ಕಾಲಕ್ಕೆ ಸೆ ಸೇರುತ್ತವೆ ವೆ. pT ಶಿವಪಾರ್ವತಿ 
ಯರ ನಮ್ಯ ಣಿ, ವಿಷ್ಣುವಿನ ದಶಾವತಾರ ಮುಂತಾದ 
ಗಾರೆಯ ಕೃತಿಗಳು ಹಳ ಬಾವಕಯ ಕೆಳಗಿರುವ ಹ 
ಶಿಲಮೊರ್ತಿಗಳ ಮೇಲೆ ಮಾಡಿದ ಗಾರೆಯ ಲೇಪ 
ವಾಗಿದೆ. ಇವುಗಳನ್ನು ಅಚ್ಯುತರಾಯನು ಸುತ್ತು ಕ: 
ವನ್ನು ಕಟ್ಟಿಸಿದ ಕಾಲದಲ್ಲೇ ಮಾಡಿಸಿರಬೇಕು. ರಂಗ 
ಮತನ ಕೈಪಿಡಿಯಲ್ಲಿರುವ ಗಾರೆಯ ಆಕೃತಿಗಳು 
ಕೂಡಾ ಇದೇ ಕಾಲದವು. 


ಪ್ರಧಾನ ದೇವಾಲಯವು ಪ್ರಾಕಾರಭಿತ್ತಿ ಮತ್ತು 
ಸುತ್ತುಮಂಟಪದಿಂದ ಸುತ್ತುವರಿಯಲ್ಪಟ್ಟಿದೆ. ಈ 
ಸುತ್ತುಮಂಟಪವು ಬಹುಶಃ ಅಚ್ಯುತರಾಯನ: ಕಾಲದಲ್ಲಿ 
ಕಟ್ಟಲ್ಪಟ್ಟಿದೆ. ಎಡಗಡೆಗೆ ಇರುವ ಸುತ್ತುಮಂಟಪವು 
ನಂತರದ ಸೇರ್ಪಡೆಯಾಗಿದೆ. ಎಡಭಾಗದ ಪ್ರವೇಶ 
ದಲ್ಲಿರುವ ಗೋಪುರದಲ್ಲಿಯ ಕುಡ್ಕಸ್ತಂಭ ಮತ್ತು ಕುಂಭ 
ಗಳು ಪ್ರಧಾನ ದೇವಾಲಯದ ಹೊರಭಿತ್ತಿಯಲ್ಲಿಯ 


ಕುಡ್ಕಸ್ತಂಭ ಮತ್ತು ಕುಂಭಗಳನ್ನು ಹೋಲುತ್ತಿ ರುವುದು 
ಈ ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಸುತ್ತುಮಂಟಪವು 
ಪ್‌ ದೇಶದ ರದಿ ಸ ಸಂಗವ 

ಪ್ರವೇಶದ್ವಾರದಲ್ಲಿ ಸ್ವಲ್ಪಭಾಗವನ್ನು ಆವರಿ 


[10] ೭೩ 


ಸಿ: `ಈ ಸುತ್ತುಮಂಟಪವನ್ನು ಕಟ್ಟುವ ಸಮಯದಲ್ಲೇ 
ಭುವನೇಶ್ವರಿ ಮತ್ತು ಪಂಪಾದೇವಿ ದೇವಾಲಯಗಳನ್ನು 
ಪುನಃ ಕಟ್ಟಿರಬೇಕು ಆಗ ಆ ದೇವಾಲಯಗಳು ಹಾಳಾ 
ಗಿದ್ದುವೆಂದೋ ಯಾವುದೋ ಕಾರಣಕ್ಕಾಗಿ ಪೂಜೆಯು 
ನಿಂತುಹೋಗಿದ್ದಿತೆಂದೋ ಅಚ್ಯುತರಾಯನ ಕಾಲದಲ್ಲಿ 
ಸುತ್ತಮಂಟಪದೊಳಗೆ ಈ ದೇವಾಲಯಗಳನ್ನು ಪುನರ್ರ 
ಚಿಸಿರಬೇಕು. ವಾಸ್ತವವಾಗಿ, ಈ ಎರಡೂ ದೇವಾಲಯ 
ಗಳ ಅಂಗಗಳಾದ ದ್ವಾರಬಂಧ, ಒಳಛಾವಣಿ ಮತ್ತು 
ಸ್ತಂಭಗಳು ಹನ್ನೆರಡನೇ ಶತಮಾನದ ಕಲ್ಮಾಣಿ ಚಾಲು 
ಕೃರ ನಿರ್ಮಾಣಗಳು. 


ಭುವನೇಶ್ವರಿ ದೇವಾಲಯದ ಬಗ್ಗೆ ಹೇಳುವು 
ದಾದಲ್ಲಿ, ಕುಡ್ಕಸ್ತಂಭಗಳನ್ನೇ ಛಾವಣಿಗೆ ತೊಲೆಗಳಂತೆ 
ಬಳಸಲಾಗಿದೆ. ಮೂಲ ದೇವಾಲಯದ ರಚನೆ ಮತ್ತು 
ಲ ಕ್ಷಣಗಳಿಗೆ ಹೆಚ್ಚು ಬದಲಾವಣೆಯನ್ನು ತಾರದೆ ಮಾಡಿದ 
ಜೀರ್ಣೋದ್ಧಾ ರವೆಂಬುದು ಇದರಿಂದ ಸ್ಪಷ್ಟವಾಗು 
ತ್ತದೆ. 


ಈಗ ಸುತ್ತು ಆವರಣದಲ್ಲಿ ಎರಡು ದೇವಾಲಯ 
ಗಳು ಇರುವುವಾದರೂ ಮೂಲತಃ ಕೆಳಮಟ್ಟದಲ್ಲಿ 
ಒಂದೇ ಒಂದು ದೇವಾಲಯವಿದ್ದಿತು. ಈ ದೇವಾ 
ಲಯವು ಮನ್ಮಥಕುಂಡದ ದಡದ ಮೇಲಿರುವ ಕಲ್ಮಾಣಿ 
ಚಾಲುಕ್ಕರ ದೇವಾಲಯಗಳ ಸಮಮಟ್ಟದಲ್ಲಿದ್ದಿತು. 
ಹನ್ನೆರಡನೇ ಶತಮಾನದ ಶಾಸನದಲ್ಲಿ ಮೂಲ ದೇವಾಲ 


ಯವನ್ನು ಪಂಪಾದೇವಿ ದೇವಾಲಯವೆಂದು ಹೇಳ 


ಲಾಗಿದೆ. ಈಗ ಇದು ಕಲ್ಯಾಣಿ ಚಾಲುಕ್ಕರ ದೇವಾಲಯ 
ಗಳ. ಗುಂಪಿನಲ್ಲೊಂದಾಗಿದೆ. ಒಳಪ್ರಾಕಾರದಲ್ಲಿ ವಿರೂ 
ಪಾಕ್ಷ ದೇವಾಲಯದ ಎದುರಿಗಿರುವ ನಾಲ್ಕು ಕಂಬಗಳ 
ಮಂಟಪದಲ್ಲಿಯ ಗಂಟೆಯಾಕಾರದ ಎರಡು ಕಂಬಗಳು 
ಮೇಲೆ ಹೇಳಿದ ಪಂಪಾದೇವಿ ದೇವಾಲಯಕ್ಕೆ ಸೇರಿದು 
ವಾಗಿದ್ದುವು. ಈ ಮಂಟಪವು ತುಳುವರ ನಿರ್ಮಾಣ 
ವಾಗಿದೆ. ತ 

ಳ್ಳಿ ವರ್ಣಚಿತ್ರ ಕಲೆ; ರಂಗಮಂಟಪದಲ್ಲಿಯ 
ವರ್ಣಚಿತ್ರವನ್ನು, ವಿದ್ವಾಂಸರಾದ ಪಿ. ಶಿವರಾಮ 
ಮೂರ್ತಿ, ಆರ್‌. ಎನ್‌. ಸಾಲೆತೊರೆ, ಸಿ. ಟಿ. ಎಂ. 
ಕೊಟ್ಟಯ್ಯ ಮುಂತಾದವರು ವಿಜಯನಗರದ ಪ್ರಾರಂಭಿಕ 
ಹಂತದ ವರ್ಣಚಿತ್ರವೆಂದೂ ತುಳುವರ ಕಾಲದ್ದಲ್ಲವೆಂದೂ 
ಅಭಿಪ್ರಾಯಪಡುತ್ತಾರೆ. : ಆದರೆ ಶೈಲಿ, ಸಂಯೋಜನೆ, 
ಅಲಂಕಾರ ವಿವರಣೆ, ಆಶಯಗಳಲ್ಲಿ ಹಂಪೆ ಮತ್ತು 
ಲೇಪಾಕ್ಷಿಗಳ ವರ್ಣಚಿತ್ರ ಫಲಕಗಳಲ್ಲಿ ಬಹಳ ವ್ಯತ್ಯಾಸ 
ಗಳಿವೆ. ಲೇಪಾಕ್ಷಿಯಲ್ಲಿಲ್ಲದ ಮತ್ತು ಹಂಪೆಯಲ್ಲಿರುವ 
ಅನೇಕ ವರ್ಣಚಿತ್ರಕಲೆಯ ಲಕ್ಷಣಗಳು ಹದಿನೇಳನೇ 
ಶತಮಾನ ಮತ್ತು ನಂತರದಲ್ಲೂ ಮುಂದುವರಿದಿವೆ. 
ಇದರಿಂದ ಈ ವರ್ಣಚಿತ್ರವು ಕ್ರಿ.ಶ. ೧೫೬೫ರ ನಂತರ 
ಬಹುಶಃ ಅರವೀಡು ಮನೆತನದ ಆಶ್ರಯದಲ್ಲಿ ಅಂದರೆ, 
೧೭ನೇ ಶತಮಾನದಲ್ಲಿ ಚಿತ್ರಿತವಾಗಿರುವುದು ದೃಢಪಡು 
ತ್ತದೆ. 


(ಕನ್ನಡಾನುವಾದ/ಕೂ. ಸ. ಅಪರ್ಣ) 


ಇತಿಹಾಸೆ ದರ್ಶನ 


